ಕರ್ನಾಟಿಕ ವಿಧಾನಪರಿಷತ್ತು 


ಚುಳ್ಳೆ ಗುರುತಿಲ್ಲದ ಪ್ರಶ್ನೆ 
ಸಂಖ್ಸೆ p 
ಮಾನ್ಯ ಸದಸ್ಯರ ಹೆಸರು: 


ವಿಷಯ 


ಉತ್ತರಿಸುವ ಸಚಿವರು 


670 (740) 
ಶ್ರೀ ಪ್ರಕಾಶ ಕೆ. ರಾಥೋಡ್‌ (ನಾಮ ನಿರ್ದೇಶನ ಹೊಂದಿರುವರು) 


ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಪ್ರವಾಸಿ ತಾಣಗಳ ಬಗ್ಗೆ. 


ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚೆವರು. 


ಉತ್ತರಿಸುವ ದಿನಾಂಕ: 25-09-2020. 
| REE 
ಕ. 
pd | ಪ್ರಶ್ನೆ ಉತ್ತರ 
ಅ) 1 ವಿಜಯಮರ ಹಾಗೂ ಬಾಗಲಕೋಟಿ ಕರ್ನಾಟಿಕ ಪ್ರವಾಸೋದ್ಯಮ ನೀತಿ 2015-20 ರಲ್ಲಿ 
ಜಿಲ್ಲೆಗಳಲ್ಲಿ ಎಷ್ಟು ಪ್ರವಾಸಿ ಅಧಿಸೂಚಿಸಿದಂತೆ ವಿಜಯಮರ ಹಾಗೂ ಬಾಗೆಲಕೋಟ ಜಿಲ್ಲೆಗಳಲ್ಲಿ 
ಜಣಡಳಿವ: ಒಟ್ಟು 11 ಪ್ರವಾಸಿ ತಾಣಗಳನ್ನು ಗುರುತಿಸಲಾಗಿದೆ. ವಿವರ 
ಕೆಳಕಂಡಂತಿದೆ. 
ರ ನೂತನ ಒಟ್ಟು 
[ಆಲ್ಲಿ ತಾಲ್ಲೂಕು ಕಾಲಿ NE ಪ್ರವಾಸಿ | ಪ್ರವಾಸಿ 
9 ಸಾನ ತಾಣಗಳು | ತಾಣಗಳು 
ಹುನಗುಂದ | ಐಹೊಳೆ 
\ ಭಾನಲಕೋಟಿ ಬಾದಾಮಿ ಬಾದಾಮಿ ಪಟ್ಟಿದಕಲ್ಲು pm 
ಬನಶಂಕರಿ ಮಹಾಕೂಟಿ 
ಶಿವಯೋಗಿ ಮಂದಿರ 
ಬಿಜಾಪುರ ಬಿಜಾಪುರ , ತೊರವಿ ' 
2 ವಿಜಯಪುರ ಬಸವನ ಬಸವನ ಬಾಗೇವಾಡಿ, 4 
ಬಾಗೇವಾಡಿ ಆಲಮಟ್ಟಿ ಡ್ಯಾಂ 
1 
ಆ) | ಈ .ಎಲ್ಲಾ ಪ್ರವಾಸಿತಾಣಗಳಲ್ಲಿ 
ಪ್ರವಾಸಿಗರಿಗೆ ಅನುಕೂಲವಾಗುವಂತೆ 
ಮೂಲಭೂತ ಸೌಕರ್ಯಗಳನ್ನು ಇಲಾಖೆಗೆ ಒದಗಿಸಿರುವ ಅನುದಾನಕ್ಕೆ ಅನುಗುಣವಾಗಿ 
ಒದಗಿಸಲಾಗಿದೆಯೇ; (ವಿವರ ಪ್ರವಾಸಿ ತಾಣಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು 
ನೀಡುವುದು) ಒದಗಿಸಲಾಗುತ್ತದೆ. 
ಕಳೆದ 3 ವರ್ಷಗಳಲ್ಲಿ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿ 
ಸಳಿಧ 3 ವರ್ಷಗಳಲ್ಲಿ | ಮಂದಿರ ಇನ್ನಿತರ : ಸೌಲಭ್ಯಗಳನ್ನು ಕಲ್ಪಿಸಲು ಬಿಡುಗಡೆ 
ಪ್ರವಾಸಿತಾಣಗಳಲ್ಲಿ ಪ್ರವಾಸಿ ಮಂದಿರ | ಫ್ಯೂಡಲಾದ ಅನುದಾನ ವಿವರವನ್ನು ಅನುಬಂಧದಲ್ಲಿ ಒದಗಿಸಿದೆ. 
ಇ) | ಇನ್ನಿತರ ಸೌಲಭ್ಯಗಳನ್ನು ಕಲ್ಪಿಸಲು | 
ಬಿಡುಗಡ್‌ ಮಾಡಲಾದ ಅನುದಾನ 
ಎಷ್ಟು; (ವಿವರ ನೀಡುವುದು) 


ಹ 
ಟಿಓಆರ್‌ 186 ಟಿಡಿವಿ 2020. 


(ಸಿ.ಟಿ. ರವಿ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 


PR ಅನುಬಂಧ 
' (ಪ್ರಶ್ನೆ ಸಂಖ್ಯೆ - 670 (740) - 
ಕಳೆದ ಮೂರು ವರ್ಷಗಳಲ್ಲಿ ಬಾಗಲಕೋಟಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಇಲಾಖೆಯಿಂದ 
ಗುರುತಿಸಿರುವ ಪ್ರವಾಸಿ ತಾಣಗಳ ಬಳಿ ಕೈಗೊಂಡಿರುವ ಪ್ರವಾಸಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ 
ಕಾಮಗಾರಿಗಳ ವಿವರ 


(ರೂ. ಲಕ್ಷಗಳಲ್ಲಿ) 


ಯೋಜನೆಗಳ ವಿವರ 2017-18 | 2018-19 | 2019-20 


AC 


ಬಾಗಲಕೋಟಿ ಜಿಲ್ಲೆ | tp 


ಬಾಗಲಕೋಟಿ ಜಿಲ್ಲೆಯ ಬಾದಾಮಿ ತಾಲಲ್ಲೂಕಿನ 
ಬಾಗಲಕೋಟಿ-ಬಿಳಿಗಿರಿರಂಗನಬೆಟ್ಟಿ ರಾಹೆ-57 ರ 
"1 |8.ಮೀ. 773 ರಿಮದ 2938 ರ ವರೆಗೆ ಹಾಗೂ 975.00 731.00" § 
134.10 ರಿಂದ 37.80 ರ ವರೆಗೆ ರಸ್ತೆ ಸುಧಾರಣೆ 
ಮಾಡುವುದು. (2017-18) 


ಬಾಗಲಕೋಟೆ ಜಿಲ್ಲೆಯ ಪಟ್ಟದಕಲ್ಲಿನಲ್ಲಿರುವ 


2 |ಇಲಾಖೆಯ 2 ಎಕರೆ ಜಮೀನಿನಲ್ಲಿ ಟೂರಿಸಂ 2925.00 000 | 97500 487.00 
--.. [ಪ್ಲಾಜಾ ನಿರ್ಮಾಣ (2018-19) | 
ಹುನಗುಂದ ತಾಲ್ಲೂಕಿನ ಸೂಳೇಭಾವಿ - 
“| 3 ಗ್ರಾಮದಲ್ಲಿರುವ: ಶ್ರೀ ಬನಶಂಕರಿ ದೇವಸ್ಥಾನದ ಬಳಿ 25.00 10.00 ಜು 
' -|ಯಾತ್ರಿನಿವಾಸ ನಿರ್ಮಾಣ. (2017-18) & 


’ | ಬಾಗಲಕೋಟಿ . ಜಿಲ್ಲೆಯ ಬಾದಾಮಿ ಐಹೊಳೆ, 
:  |ಪಟ್ಟಿದಕಲ್ಲುಗಳಲ್ಲಿ ಶುದ್ಧ ತುಡಿಯುವ ನೀರಿನ 
4 -|ಸೌಲಭ್ಯ - ಪಾರ್ಕಿಂಗ್‌. ಸೌಲಭ್ಯ ಸ್ಮಾರಕಗಳಿಗೆ 50.00 KN 50.00 
ಹೋಗುವ ದಾರಿಯಲ್ಲಿ ಸೂಚನಾ ಘಲಕ ಅಳವಡಿಕೆ 
(2018-19) - & 


: .-] ಹುನಗುಂದ, . ..ತಾಲ್ಲೂಕಿನ`  ಗುಡೂರು-ಮರಡಿ- — § 
ಗಜೇಂದ್ರಗಡ ಜಿ.ಮು ರಸ್ತೆ ಕಿ.ಮೀ 000 ರಿಂದ 316.42 300.00 
10.30 ವರೆಗೆ ಅಗಲೀಕರಣ/ಸುಧಾರಣೆ (2017-18) \ 


ಹುನಗುಂದ ತಾಲ್ಲೂಕಿನ ರಾಮದುರ್ಗ-ಮಾನವಿ ರಾಜ್ಯ T 2} 
sk ಹೆದ್ದಾರಿ-14 ರ ಕಿ.ಮೀ 68.11 ರಿಂದ 74.00,. 76.00 p 
6 |6ದ 76.688, 76.865 ರಿಂದ 7700 ಹಾಗೂ 524.45 488.00 
7248”. ರಿದ. 79385 ವರೆಗೆ ; 
ಅಗಲೀಕೆರಣ/ಸುಧಾರಣೆ'. (2017-18) 


Nl 
ಒಟ್ಟು| 4815.87 | 74100 | 1813.00 487.00 
- 


(ರೂ. ಲಕ್ಷಗಳಲ್ಲಿ) 


"ಯೋಜನೆಗಳ ವಿವರ 


2018-19 


2019-20 


ನಜಯಪುರ ಇಲ್ಲ್‌ 


7 


Ne ನಗರದಲ್ಲಿ ಟೂರಿಸಂ ಪ್ಲಾಜಾ 


ಸ್ಥಾಪನೆ (2016-17) 


ol 


pees 


| 


ವಿಜಯಪುರ ತಾಲ್ಲೂಕಿನ ತೊರವಿ ನಗರದ ಶ್ರೀ 
ಲಕ್ಕಿ ದೇವಸ್ಲಾನದ ಹತ್ತಿರ ಯಾತ್ರಿನಿವಾಸ 

[2 Kad p Re] 
ನಿರ್ಮಾಣ. (2016-17) 


100.00 


50.00 


40.00 


ವಿಜಯಮರ ತಾಲ್ಲೂಕಿನ ತೊರವಿ ಗ್ರಾಮದ ಶ್ರೀ 
ನರಸಿಂಹ ದೇವಸ್ಥಾನದ ಹತ್ತಿರ ಯಾತ್ರಿನಿವಾಸ 
ನಿರ್ಮಾಣ. (2016-17) 


— 


100.00 


50.00 


30.00 


‘= 


ವಿಜಯಪುರ ನಗರದಲ್ಲಿರುವ ಹೋಟೆಲ್‌ 
ಮಯೂರ ಆದಿಲ್‌ಷಾಹಿ ಅನೆಕ್ಸ್‌. ದುರಸ್ಮಿ, 
ನವೀಕರಣ ಮತ್ತು ಉನ್ನತೀಕರಣ ಮಾಡುವ ಬಗ್ಗೆ 
(2017-18) 


200.00 


0.00 


TT 


11 


ವಿಜಯಪುರ ನಗರದಲ್ಲಿರುವ ಆನಂದ ಮಹಲ್‌ 
ಪಾರಂಪರಿಕ ಕಟ್ಟಡದಲ್ಲಿ "ವಿಜಯಪುರ 
ಪ್ರವಾಸೋದ್ಯಮ ವ್ಯಾಖ್ಯಾನ ಕೇಂದ್ರ"ವನ್ನು 
ಸ್ಥಾಪಿಸಲು ಕಟ್ಟಿಡದ ಸಂರಕ್ಷಣೆ ಹಾಗೂ ಇತರೆ 
ಕಾಮಗಾರಿಗಳು (2018-19) 

| SM 


- 


500.00 


0.00 


500.00 


0.00 


ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ 
ಪಟ್ಟಿಣದ ' ಶ್ರೀ ಬಸವೇಶ್ವರ "ದೇವಸ್ಥಾನಕ್ಕೆ 
ವಿದ್ಯುತ್‌ . ದೀಪ, ಆಸನ ವ್ಯವಸ್ಥೆ ಹಾಗೂ 
ಕುಡಿಯುವ ನೀರಿನ ವ್ಯವಸ್ಥೆ (2018-19) 


ನಿ 


50.00 


50.00 


ಸಿಂದಗಿ ಬೈಪಾಸ ದಿಂದ ಗೋಲಗುಮ್ಮಟ 
ವರೆಗೆ ರಸ್ತೆ ಸುಧಾರಣೆ ಮಾಡುವುದು. (2018- 
19) 


100,00 


100.00 


ಒಟ್ಟು 


1219.00 


369.00 


720.00 


ಒಟ್ಟು 


6034.87 


1110.00 


2533.00 


487.00 


